ಕರ್ನಾಟಿಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತು ಸದಸ್ಯರು 


: ಶ್ರೀ ಎಂ. ನಾರಾಯಣಸ್ವಾಮಿ 


ವ್ಯಾಪಾರ ನಡೆಸಲು ಇದರ 
ಪ್ರಾಂಚೈಸಿಯನ್ನು ಪಡೆಯಲು 
ಅನುಸರಿಸಬೇಕಾದ ಕ್ರಮಗಳೇನು; 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 2843 
ಉತ್ತರಿಸಬೇಕಾದ ದಿನಾಂಕ 15.12.2020 
ಕ್ರ.ಸಂ. ಪ್ರಶ್ನೆ" § WE ಉತ್ತರ 

ಅ) |ನಂದಿನಿ ಉತ್ಪನ್ನಗಳನ್ನು ಮನೆ| ನಂದಿನಿ ಉತ್ಪನ್ನಗಳನ್ನು ಮನೆ ಬಾಗಿಲಿಗೆ 
ಬಾಗಿಲಿಗೆ ತಲುಪಿಸಲು ನಂದಿನಿ | ತಲುಪಿಸಲು ಕೆಎಂಎಫ್‌ ಮತ್ತು ಸದಸ್ಯ ಜಿಲ್ಲಾ 
ಸಂಚಾರಿ ವಾಹನಕೆ ಚಾಲನೆ | ಹಾಲು ಒಕ್ಕೂಟಿಗಳ ಮೂಲಕ ನಂದಿನಿ 

“| ನೀಡಲಾಗಿದ್ದು, ಈ ಯೋಜನೆಯು | ಸಂಚಾರಿ ವಾಹನಕ್ಕೆ ಚಾಲನೆ ನೀಡಲಾಗಿದ್ದು 
ಯಶಸ್ವಿಯಾಗಿದೆಯೇ; ಯೋಜನೆಯು ಯಶಸ್ವಿಯಾಗಿದೆ. 

ಆ) 1 ಯಶಸ್ಸಿಯಾಗಿದ್ದಲ್ಲಿ, ಇತರೆ | ಈಗಾಗಲೇ ಕರ್ನಾಟಿಕ ಹಾಲು ಮಹಾಮಂಡಳಿ 
ಜಿಲ್ಲೆಗಳಲ್ಲೂ ಸಂಜಾರಿ |ಮತ್ತು ಸದಸ್ಯ ಜಿಲ್ಲಾ ಹಾಲು ಒಕ್ಕೂಟಿಗಳಾದ 
ವಾಹನಗಳಿಗೆ ಚಾಲನೆ ನೀಡುವ ಕೋಲಾರ, ಮೈಸೂರು, ಚಾಮರಾಜನಗರ, 
ಆಲೋಚನೆಯಿದೆಯೆಳ; ತುಮಕೂರು, ಹಾಸನ, ಧಾರವಾಡ, ಬೆಳಗಾವಿ, 

ವಿಜಯಪುರ, ದಕ್ಷಿಣಕನ್ನಡ, ಶಿವಮೊಗ್ಗಗಳಿಂದ 
ನಂದಿನಿ ಸಂಚಾರಿ ಉತ್ಪನ್ನಗಳ ವಾಹನಕ್ಕೆ 
ಚಾಲನೆಗೊಳಿಸಿದ್ದು, ಮುಂದಿನ ದಿನಗಳಲ್ಲಿ ಇತರೆ 
ಎಲ್ಲಾ ಒಕ್ಕೊಟಿಗಳಲ್ಲೂ ವಿಸರಿಸಲು 
_ ಆಯೋಜಿಸಲಾಗಿದೆ. 
| ಇ) |ನಂದಿವಿ ಸಂಚಾರಿ ವಾಹನಗಳಿಂದ (1) ನಂದಿನಿ ' ಸಂಜಾರಿ ವಾಹನ 


ಹೊಂದುವಆಸಕ್ಷರು ಸುಸ್ಲಿಯಲ್ಲಿರುವ ಕನಿಷ್ಠ 3 
ಟಿನ್‌ ಸಾಮರ್ಥ್ಯದ ವಾಹನ ಹೊಂದಿರಬೇಕು. 

೫» ಕನಿಷ್ಟ 2 ಸಂಖ್ಯೆಯ ಸಿಬಂದಿ (ಚಾಲಕ 
ಮತ್ತು ಸಹಾಯಕ) ರನ್ನು ಹೊಂದಿರಬೇತು.. 

3  ಪಾಹನಕ್ಕೆ ಸಿಸ್ಟಮ್‌ 
ಅಳಬವಡಿಸಿರಬೇಕು. 

4 ಕೂಲರ್‌ ಮತ್ತು ಫ್ರೀಜರ್‌ ಜಾಲನೆಗೆ 


ಅವಶ್ಯಕತೆಗೆ ತಕ್ಕಂತೆ ವಾಹನಕೆ, ಜನರೇಟರ್‌ 
ಅಳವಡಿಸಿರಬೇಕು. 


ಜಿಪಿಎಸ್‌ 


ಈ ಅರ್ಹತೆ ಹೊಂದಿರುವ ಕರ್ನಾಟಕ 
ಹಾಲು ಮಹಾಮಂಡಳಿಗೆ ಅರ್ಜಿಯನ್ನು 
ಸಲ್ಲಿಸಿದ್ದಲ್ಲಿ ಪರಿಶೀಲಿಸಿ ನಂತರ 
ಅನುಕ್ರಮವಾಗಿ ಮಾರುಕಟ್ಟೆ ವ್ಯಾಪ್ತಿಗೆ ಬೇಡಿಕೆ 
ಅನುಸಾರ ಆಯ್ಕೆ ಮಾಡಿಕೊಳ್ಳಲಾಗುವುದು. 


ಕೇವಲ ಬಾದಾಮಿ ಹಾಲು ಅಥವಾ 
ಕಾಹಿ ಮಾತ್ರ ಮಾರಲು ಕಡ್ಡಾಯ 


ಆದೇಶವೇನಾದರೂ ಇದೆಯೇ; 
ಅಥವಾ "ಟೀ ಕಷಾಯಗಳನ್ನು 
ಮಾರಬಹುದೇ; 


ನಂದಿನಿ' ಬೂತ್‌/ಪಾರ್ಲರ್‌ಗಳಲ್ಲಿ | 


ಮಾತ್ರ ; 
ಮಾರಾಟ ಮಾಡುವ ಸ್ಥಳಗಳಿಗೆ ಬೂತ್‌ ಅಥವಾ 
ಪಾರ್ಲರ್‌ಗಳೆಂದು ಕರೆಯಲಾಗುವುದು, ಇಲ್ಲಿ 
ಯಾವುದೇ ರೀತಿ ಕಾಫಿ ಮತ್ತು ಟೀ ಮಾರಾಟ 
ಮಾಡಲು ಅವಕಾಶವಿರುವುದಿಲ್ಲ. 


1 ನಂದಿನಿ ಉತ್ಪನ್ನಗಳನ್ನು ಮ 


2) ಆಸಕ್ತರು ಆಯ್ದಾ ಸ್ಥಳಗಳಲ್ಲಿ 
ಬಂಡವಾಳ ಹೂಡಿ ಇತರೆ ಉತ್ಸನ್ನಗಳೊಂದಿಗೆ 
ನಂದಿನಿ ಉತ್ಪನ್ನಗಳನ್ನು ಮಾರಾಟ ಮಾಡುವ 
ಸ್ಥಳಗಳಿಗೆ ಪ್ರಾಂಚೈೆಸಿ ಎಂದು ಕರೆಯಲಾಗುತ್ತದೆ 
ಮತ್ತು ನಂದಿನಿ ಪ್ರಾಂಚ್ಛೆಸಿಗಳಲ್ಲಿ ಕಾಫಿ ಮತ್ತು | 
ಟೀ ಮಾರಾಟ ಮಾಡಲು ಅಪಕಾಶವಿದೆ. 


ರಾಜ್ಯದಲ್ಲಿರುವ ಒಟ್ಟು ನಂದಿನಿ 
ಪಾರ್ಲರ್‌ ಕೆ.ಎಂ.ಎಫ್‌.ನಿಂದ 
ಯಾವ ಯಾವ ರಾಜ್ಯಗಳಿಗೆ ಎಷ್ಟು 
ಪ್ರಮಾಣದಲ್ಲಿ ಹಾಲನ್ನು 
ಸರಬರಾಜು ಮಾಡಲಾಗುತ್ತಿದೆ? 


ವಿವಿಧ ಜಿಲ್ಲಾ ಹಾಲು ಒಕ್ಕೊಟಿಗಳಿ೦ದ ನೆರೆಯ 
ರಾಜ್ಯಗಳಾದ ತಮಿಳುನಾಡು, ತೆಲಂಗಾಣ, 
ಆಂಧ್ರಪ್ರದೇಶ, ಮಹಾರಾಷ್ಟ ಮತ್ತು 
ಗೋವಾಗಳಲ್ಲಿ ನಂದಿನಿ ರೀಟೇಲ್‌ ಹಾಲು 
ದಿನವಹಿ ಸರಾಸರಿ ಮಾರಾಟವು ಈ 
ಕೆಳಕಂಡಂತಿದೆ. 

* ತಮಿಳುನಾಡು : 5,000 ಲೀಟರ್‌ 

* ಆಂಧ್ರಪ್ರದೇಶ ಮತ್ತು ತೆಲಂಗಾಣ: 

53,000 ಲೀಟರ್‌ 

*« ಮಹಾರಾಷ್ಟ : 1.10 ಲಕ್ಷ ಲೀಟರ್‌ 

_«e ಗೋವಾ:25,000 ಲೀಟರ್‌ 


ಕಡತ 


ಸೆಂಖ್ಯೆ: ಸಿಒ 104 ಪಿಎ೦ಸಿ 2020 


I 


(ಎಸ್‌.ಟಿ. ಸೋಮಶೇಖರ್‌). 


ಸಹಕಾರ ಸಚಿವರು 


